( 


ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1037 
2. ಮಾನ್ಯ ಸದಸ್ಯರ ಹೆಸರು f : ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ನಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
3. ಉತ್ತರಿಸುವ ದಿನಾಂಕ : 21.09.2021 


4. ಉತ್ತರಿಸುವ ಸಚಿವರು ಣ್ಯ ಮತ್ತು ಜವಳಿ, ಸ ಅಭಿವೃದ್ದಿ ಹಾಗೂ. ಸಕ್ಕರೆ ಸಚಿವರು 


ಕ್ರ” ಪ್ರಶ್ನೆ 7 ಾತರಗಳು 

ಸೆಂ 

(ಅ) | ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ | ಸಕ್ಕರೆ ಕಾರ್ಲಾನೆಗಳ ವಾಷಯವನ ಕಬ್ಬು ಅಭಿವೃದ್ಧಿಗಾಗಿ ಹಾಗೂ 

|. ಸಕ್ಕರೆ ಕಾರ್ಬಾನೆಗಳು | ಸಕ್ಕರೆ ದರ ಏರಿಳಿತದ ಸಂದರ್ಭದಲ್ಲಿ ಕಾರ್ಬಾನೆಗಳು ಆರ್ಥಿಕ 

: | ಪಾವತಿಸಬೆಕಿರುವ ಸಕ್ಕರೆ ನಿಧಿಯ | ದುಸ್ಮಿತಿಯನ್ನು ಎದುರಿಸುವುದಕ್ಕಾಗಿ ಮತ್ತು ಸಕ್ಕರೆ ಕಾರ್ಬಾನೆಗಳು 

| ಮೊತ್ತವೆಷ್ಟು: ಕಳೆದ 3 ವರ್ಷಗಳಲ್ಲಿ .| ಹಾಗೂ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು 

ವಸೂಲು ಮಾಡಿದ ಮೊತ್ತವೆಷ್ಟು? | ಈಗಾಗಲೇ ಸಕ್ಕರೆ ಅಭಿವೃದ್ಧಿ ನಿಧಿಯನ್ನು (Sugar Development 

; | (ಜಿಲ್ಲಾವಾರು ಮಾಹಿತಿ ನೀಡುವುದು) | ಗ್ರಗರಸ್ಕಾಪಿಸಿದೆ. ರಾಜ್ಯದಲ್ಲಿ ಪ್ರತ್ಯೇಕ ಸಕ್ಕರೆ ವಿಧಿ ಇರುವುದಿಲ್ಲ. 
ಆದ್ದರಿಂದ ರಾಜ್ಯದಲ್ಲಿನ ಈ ವಿಧಿಗೆ ಸಕ್ಕರೆ ಕಾರ್ಯಾನೆಗೆಳು ಯಾವುದೇ 
ಮೊತ್ತವನ್ನು ಪಾವತಿಸಿರುವುದಿಲ್ಲ ಆದರೆ, ಸಕ್ಕರೆ ಕಾರ್ಯಾನೆಗಳು 
ನುರಿಸುವ ಪ್ರತಿ ಟನ್‌ ಕಬ್ಬಿಗೆ ರೂ. 5: ರಂತೆ ವಾಣಿಜ್ಯ ತೆರಿಗೆಗಳ 
ಇಲಾಖೆಯಿಂದ ರಸ್ತೆಕರ ಸಂಗ್ರಹಿಸಿ ಸರ್ಕಾರಕ್ಕೆ ಪಾವತಿಸಲಾಗುತ್ತಿತ್ತು. 

! ಈ ರೀತಿ ಸಂಗ್ರಹವಾದ ಮೊತ್ತದಿಂದ ಆಯಾ ಸಕ್ಕರೆ ಕಾರ್ಯಾನೆಗಳ 

ಈ) | ಮಂಡ್ಯ ಜಲ್ಲೆ ವ್ಯಾಪ್ತಿಯಲ್ಲಿ ಸಕ್ಕರೆ | ವ್ಯಾಪಿಯ ರಸ್ತೆಗಳನ್ನು ಅಭಿವೃದ್ದಿಪಡಿಸಲು ಸರ್ಕಾರವು ರಾಜ್ಯ 


ಜಿಲ್ಲೆ ಬಿಡುಗಡೆ; ವೆಚ್ಚ ಮಾಡಲಾದ ಮೊತ್ತ 
| (ರೂ. ಲಕ್ಷಗಳಲ್ಲಿ) 
2018-19 2019-20 
ಬೆಳಗಾವಿ 782.78 424.45 
ಬಾಗಲಕೋಟೆ 661.36 228.81 
ಮೈಸೂರು 54.34 8.60 
ಮಂಡ್ಯ 9.75 187.10 
ವಿಜಯಪುರ 140.19 130.30 
ದಾವಣಗೆರೆ 2045 0 
| ಉತ್ತರಕನ್ನಡ 0 20.34 
ಒಟ್ಟು. 1668.87 99960 


ನಿಧಿಯನ್ನು ಯಾವ ಉದ್ದೇಶಕ್ಕೆ 
ವಿನಿಯೋಗಿಸಲಾಗಿದೆ. ಎಷ್ಟು ವೆಚ್ಚ್‌ 
ಮಾಡಲಾಗಿದೆ; (ತಾಲ್ಲೂಕುವಾರು 
ಸಂಪೂರ್ಣ ವಿವರವಾದ ಮಾಹಿತಿ 
ನೀಡುವುದು) 


ಆಯವ್ಯಯದಲ್ಲಿ ಅನುದಾನ ಒದಗಿಸುತ್ತದೆ. ಕೇಂದ್ರ ಸರ್ಕಾರವು 
2016-17ನೇ ಸಾಲಿನಿಂದ ಸರಕು ಮತ್ತು. ಸೇವಾ ತೆರಿಗೆಯನ್ನು (657 
ಜಾರಿಗೆ ತಂದ ನಂತರ ರಸ್ತೆ ಕರವನ್ನು ಸಂಗಹಿಸುತ್ತಿಲ್ಲ. ಈ ಯೋಜನೆಗೆ 


ರಾಜ್ಯ ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ನೀಡಿರುವ ಅನುದಾನದ 
ವಿವರ ಈ ಕೆಳಕಂಡಂತಿದೆ. 


2020-21ನೇ ಸಾಲಿನಲ್ಲಿ ಕೋವಿಡ್‌-19 ಸಾಂಕ್ರಾಮಿಕದ ಕಾರಣ! 
ರಾಜ್ಯ ಸರ್ಕಾರದಿಂದ ಈ ಯೋಜನೆಗೆ ಯಾವುದೇ ಅನುದಾನ ಬಿಡುಗಡೆ 
ಯಾಗಿರುವುದಿಲ್ಲ. 


ಫ್‌ 


(ಇ) 


ಮಂಡ್ಯ . ಜಿಲ್ಲಾ ವ್ಯಾಪ್ತಿಯಲ್ಲಿ 
ತಾಲ್ಲೂಕುವಾರು ಸಕ್ಕರೆ ನಿಧಿಯಿಂದ 
ಕಳೆದ 3 ವರ್ಷಗಳಲ್ಲಿ ಕೈಗೊಂಡ 
ಕಾಮಗಾರಿಗಳು : ಯಾವುವು? 
(ವರ್ಷವಾರು: ತಾಲೂಕುವಾರು, 


'ಕಾಮಗಾರಿವಾರು"ಸ೦ಪೂರ್ಣ « ವಿವರ 
NL ಗ 


೨018- 19ನೇ ಸಾಲಿನಲ್ಲಿ ಶುಗರ್‌ ಸೆಸ್‌ ಅಡಿಯಲ್ಲಿ ಮಂಡ್ಯ ಜಿಲ್ಲೆಯ 
ಸಕ್ಕರೆ ಕಾರ್ಬಾನೆಗಳ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿ 
ಕೈಗೊಳ್ಳಲು ಈ ಕೆಳಕಂಡ ತಾಲ್ಲೂಕುಗಳಿಗೆ ಅನುದಾನ ಬಿಡುಗಡೆ 
ಮಾಡಲಾಗಿದೆ. ಈ ತಾಲ್ಲೂಕುಗಳ ಕಾಮಗಾರಿ ವಿವರಗಳು ಈ 


ye ಸೆಳಕಂಡಂತಿದೆ. 
`ಮದ್ಧೋಃ ರು ತಾಲೂ; ಘು ¥ ಸ 
ಫ್ರೆ."] ಕಾರಾನೆಯ : ನಾಮಗಾರಿಯ, ವಿಷರ ಕಾಮಗಾರಿ 
ಸಂ | ಹೆಸರು "| ಪೂರ್ಣಗೊಂಡ”. |" 
. '| ಮೊತ್ತ 
(ರೂ. ಲಕ್ಷಗಳಲ್ಲಿ)” 
1 ಚಾಮುಂಡೇಶ್ವರಿ | ವಿ.ಸಿ. ನಾಲೆಯಿಂದ ಗದ್ದೆ 3,97,235 
“| ಶುಗರ್ಸ್‌, ಭಾರತಿ | ಬಯಲು ಮುಖಾಂತರ 
ನಗರ ಗೆಜಲ ಗೆರೆಗೆ ಹೋಗುವ ರಸ್ತೆ 
ಅಭಿವೃದ್ದಿ 
2 ಎನ್‌.ಎಸ್‌.ಎಲ್‌ | ಸಲ್ಲಹಳ್ಳಿ ಪಟ್ಟಲದಮ್ಮ 4,19,041 
3 ಶುಗರ್ಸ ಕೊಪ್ಪ. | ದೇವಸ್ಥಾ ನದಿಂದ ಶೀಿಲಾರ 
ಏತ ನೀರಾವರಿ ಸ್ಥಾವರ 
ರಸ್ತೆವರೆಗೆ ರಸ್ತೆ ಅಬಿವೃದ್ದಿ 
" ಒಟ್ಟು ಮೊತ್ತ 8,76,276 
ಕೆ.ಆರ್‌. ಪೇಟೆ ತಾಲೂಕು 
ಈ. | ಕಾರಾಸೆಯ ಕಾಮಗಾರಿಯ ವಿವರ ಕಾಮಗಾರಿ 
ಸಂ| ಹೆಸರು $ ಪೂರ್ಣಗೊಲಡ 
ಮೊತ್ತ 
(ರೂ. ಲಕ್ಷಗಳಲ್ಲಿ) 
1. | ಕೋರಮಂಡಲ್‌ | ಕೆ.ಆರ್‌.ಪೇಟೆ ತಾಲ್ಲೂಕು. 99,062 
ಶುಗರ್ಸ್‌ ಲಿ. | ಮಂದಗೆರ 
ಮಾಕವಳ್ಳಿ ಮುಖ್ಯರಸ್ತೆಯಿಂದ 
ಮಲ್ಲೇನಹಳ್ಳಿಗೆ ಹೋಗುವ 
ರಸ್ತೆ ಅಭಿವೃದ್ದಿ 
ಒಟ್ಟು ಮೊತ್ತ 99,062 
ಮೇಲ್ಕಂಡ ಎರಡು ತಾಲ್ಲೂಕುಗಳು ಸೇರಿ ಒಟ್ಟು ಮೊತ್ತ 


ರೂ.,75,338.00ಗಳಿಗೆ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿದೆ. 


2019-20ನೇ ಹಂಗಾಮಿನಲ್ಲಿ ಶುಗರ್‌ ಸೆಸ್‌ ಅಡಿಯಲ್ಲಿ ಮಂಡ್ಯ 
ಜಿಲ್ಲೆಯ ಸಕ್ಕರೆ ಕಾರ್ಯಾನೆಗಳ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ದಿ 
ಕಾಮಗಾರಿ ಕೈಗೊಳ್ಳಲು ಬಿಡುಗಡೆ ಮಾಡಲಾದ ಅನುದಾನದ | 
ಕಾಮಗಾರಿವಾರು ವಿವರಗಳನ್ನು ಅನುಬಂಧ ದಲ್ಲಿ ಒದಗಿಸಿದೆ. 
2020-21ನೇ ಸಾಲಿನಲ್ಲಿ ಕೋವಿಡ್‌-19 ಸಾ೦ಕ್ರಾಮಿಕದ ಕಾರಣ ರಾಜ್ಯ 
ಸರ್ಕಾರದಿಂದ ಈ ಯೋಜನೆಗೆ ಯಾವುದೇ ಅನುದಾನ ಬಿಡುಗಡೆ 


ಕಡತ ಸಂಖ್ಯೆ:ಸಿಐ 95 ಎಸ್‌ಜಿಎಫ್‌2021 


ಯಾಗಿರುವುದಿಲ್ಲ. 
(ಶಂಕರ ಜ್‌ 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


ce 


2019-20ನೇ ಸಾಲು 


ಮಾಕ್ಯ ವಿಧಾನ" ಪರಿಷತ್ತಿನ ಸದಸ್ಯರಾದ ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳಿಂದ 


ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1037ಕ್ಕೆ ಅನುಬಂಧ 


ಬೀರೇಶ್ವರ ದೇವಸ್ಥಾನದ ರಸ್ತೆ ಅಭಿವೃದ್ಧಿ. 


3-7 ಸಾಮಗಾರಿ ಹೆಸರು ಕಾಮಗಾರಿ ಅನುಷ್ಠಾನಾಧಿಕಾರಿಗಳು 
ಪ ಪೂರ್ಣಗೊಂಡಿರುವ 
"9. ಮೊತ್ತ (ರೂ:ಗಳಲ್ಲಿ) 
1ನೇ 'ಪ್ರೈಮಾಸಿಕ ಕಂತು ಬಿಡುಗಡೆ: ದಿನಾಂಕ 
18.05.2019. 
ಚಾಮುಂಡೇಶ್ಯರಿ ಶುಗರ್ಸ್‌ 
1 | ಮದ್ದೂರು ತಾಲ್ಲೂಕು ಕುಂದನೆಕುಪೈೆ' ಗ್ರಾಮದಿಂದ | 4,97,851 
ಹರಕನಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ 
| ವಸ.ಎಲ್‌. ಶುಗಹ್ಸೆ ಣೋರಮಂಡಲ್‌) 
2 1 ಕ.ಆರ್‌.ಪೇಟಿ ತಾಲ್ಲೂಕು, ವಸಂತಪುರ - 99,586 
ಕೆ.ಆರ್‌.ಪೇಟೆ ಮೇಲುಕೋಟೆ ರಸ್ತೆಯಿಂದ ಕಾರ್ಯನಿರ್ವಾಹಕ 
ಅಮ್ಮನಕೆರೆಗೆ ಹೋಗುವ ರಸ್ತೆ ಅಭಿವೃದ್ಧಿ 5 ಅಭಿಯಂತರರು, 
ಎನ್‌ಎಸ್‌ಎಲ್‌ `ಶುಗರ್ಸ್‌, ಕೊಪ್ಪ ಪಂಚಾಯತ್‌ ರಾಜ್‌ 
3 1ಮಂಡ್ಯ ತಾಲ್ಲೂಕು ಹುಲೆವಾನ ಗ್ರಾಮದೆ ಲಿಂಗೇಗೌಡ 233.81 ವಿಭಾಗ, ಮಂಡ್ಯ 
ಗದ್ದೆಯಿಂದ ಕೆರೆ ಮಾರ್ಗ ಚಾಮಲಾಪುರ ಮುಖ್ಯ 
ರಸ್ತೆವರೆಗೆ ರಸ್ತೆ ಅಭಿವೃದ್ಧಿ 
4] ಪಾಂಡ್ಯ ತಾಲ್ಲೂಕು, ಹುಲಿವಾನೆ ಗ್ರಾಮದ 391,089 
ನಿಂದೇಗೌಡರ ಜಮೀನಿನಿಂದ ಕೆರೆ ಕೋಡಿಯವರೆಗೆ 
| ರಸ್ತೆ ಅಭಿವೃದ್ಧಿ ಕಾಮಗಾರಿ | [ 
| ಒಟ್ಟು 2,22,437 
3ನೇ ಪ್ಯೈಮಾಸಿಕ 22.08.19 
ಚಾಮುಂಡೇಶ್ವರಿ ಶುಗರ್ಸ್‌. ಲಿ. k 1 
| | ಹನುಮಂತಮರ ನ್ರಾವಾದಂದ 'ಕಂಷಾ ಎಡದಂಡೆ; 497169/- 
ವ ಸೇರುವ ರಸ್ತೆ 
ಎನ್‌ಎಸ್‌ಎಲ್‌ ಶುಗರ್ಸ್‌, ಕೊಪ್ಪ 
ಫೆ. ಹೊನ್ನಣೆರೆ ರಸ್ತೆಯಿಂದ ಬಂಗಾರಿ ಹೊಲದ 4,99,552/- 
2 | ರಸ್ತೆಯ ಮೂಲಕ .ರಜೇಣೌಡನ ದೊಡ್ಡಿಗೆ ಸೇರುವ 
ಕರನ ಅಭಿವೃದ್ಧ y ಗ ; 
ಮದ್ಧೂರು ತಾಲ್ಲೂಕು” 'ಕಹೊನ್ನಲಗೆರೆ. ಹಂದ 9887- | 4 | 
3 ಡಹೊಸೂರು ಚಂದಹಳ್ಳಿ ದೊಡ್ಡಿ ರಸೆಗೆ ಸೇರುವ ರಸ್ತೆ £47 
ಅಭಿವೃ p ¥ 
[ ಪ ಗಾವ್‌ ಘಾಡನಕಾಪ್ಟ-” ಫಹಕಷಾನ್ಮ ಸಾಕಾ ಕಾರ್ಯನಿರ್ವಾಹಕ 
ರಸ್ತೆ ಅಭಿವ, ದ್ಧಿ ಅಭಿಯಂತರರು, 
ಮದಾರ ತಾಲ್ಲೂ ಮಹರ್ನವಮಿ ದೊಡ್ಡಿ 39,6857 ಪಂಚಾಯಶ್‌. ರಾಜ್‌ 
5 ಸ ಕ * ವಿಭಾಗ, ಮಂಡ್ಯ 


6 [ಮಾಡ್ಧೂರು ತಾಲ್ಲೂಕು ಆಂಕನಾಥಪುರ” `ರಸ್ತೆಡಿಂದ 35632 
ಅರಕನಹಳ್ಳಿ ರಸ್ತೆ ಅಭಿವೃದ್ಧಿ. 
3 ಮದ್ದೂರು ತಲ್ಲೂಕು ಕೆ.ಕೆ.ಹಳ್ಳಿಯಿಂದ ಕೆರೆ ಮೂಲಕ | 4,99,758/- 
ಯಲಾದಹಳ್ಳಿ ರಸ್ತೆ ಅಭಿವೃದ್ಧಿ. 
K `ಮದ್ಧೂರು ತಾಲ್ಲೂಳು ಸುಣ್ಣದದೊಡ್ಡಿ ಯಿಂದ ಗದ್ದೆ 3,99,853/- 
ಬಯಲಿಗೆ ಹೋಗುವ ರಸ್ತೆ ಅಭಿವೃದ್ಧಿ. 
9 ಮದೂರು ತಾಲ್ಲೂಕು ಅಬಲವಾಡಿ ರಸ್ತೆಯಿಂದ 3,97,945/- 
ನಂಬಿನಾಯಕನಹಳ್ಳಿ ರಸ್ತೆ ಅಭಿವೃದ್ಧಿ. 
10 ಮದ್ದೂರು ತಾಲ್ಲೂಕು ಬಿದರಕೋಟೆ ರಸ್ತೆಯಿಂದ » 3,86,149/- 
ನಂಬಿನಾಯಕನಹಳ್ಳೈ ರಸ್ತೆ ಅಭಿವೃದ್ಧಿ 
A ಮದ್ದೂರು ತಾಲ್ಲೂಕು ಕೊಳಗೆರೆಯಿಂದ ಶಿಂಷಾ ನದಿ 4,98,257/- | 
ರಸ್ತೆ ಅಭಿವೃದ್ಧಿ. 
ಮದ್ಧೊರು “ತಾಲ್ಲೂಕು ಕೊಪ್ಪ ಹೋಬಳಿ ಕೊಪ್ಪು 3767] 
5 ಗ್ರಾಮದ ಅಬಲವಾಡಿ ರಸ್ತೆಯಲ್ಲಿನ ಗವಿಯಪ್ಪನ 
ರಮೇಶನ ಮನೆ ಪಕ್ಕದಿಂದ ರಾಮನಾಯ್ಯನ - ಮಗ: 
ಮುನಿನಾಯ್ಕನ ಗದ್ದೆಗೆ ಹೋಗುವ ರಸ್ತೆ ಅಭಿವೃದ್ಧಿ 
13. | ಮದ್ದೂರು ತಾಲ್ಲೂಕು ಕೊಪ್ಪ ಹೋಬಳಿ ಮೂಡ್ಯ 1,99,778/- 
ಗ್ರಾಮದ" ಜವರಾಯಿ: “ಮನೆಯಿಂದ ಬಿ.ಚೆಕ್ಕೇಗೌಡರ 
ಮನೆ ರಸ್ತೆ ಅಭಿವೃದ್ಧಿ 
ಒಪ್ಬಾ] 35,0,800/- 
3ನೇ ತ್ರೈಮಾಸಿಕ 19-20 ಬಿಡುಗಡೆ ದಿನಾಂಕ 
04.12.2019 ( 
ಎನ್‌ಎಸ್‌ಎರ್‌ ಶುಗರ್ಸ್‌, ಕೊಡಪ್ಪ T 
2 ಮದ್ದೂರು ತಾಲ್ಲೂಕು ಕೊಪ್ಪ ಹೋಬಳಿ ಮೂಡ್ಯ 2,98,974 
ಗ್ರಾಮದ' ಹಳೆಹಳ್ಳಿ ರಸ್ತೆಯಿಂದ ಮೂಡ್ಯ ಐತ. 
ನೀರಾವರಿ ಪಂಪ್‌ಸೆಟ್‌ಗೆ ಹೋಗುವ ರಸ್ತೆ ಅಭಿವೃದ್ಧಿ. 
2 | ಮದ್ಧೂರು ತಾಲ್ಲೂಕು . ಕೊಪ್ಪ ಹೋಬಳಿ ಕೊಪ್ಪ- 1,86,497 
ಮದ್ಧೂರು ಮುಖ್ಯ ರಸ್ತೆಯಿಂದ ವಿಷಕಂಠಯ್ಯನವರ | 
ಗದ್ದೆ ಮೂಲಕ: ತಗ್ಗಹಳ್ಳಿ ಏತ ನ್ನೀರಾವರಿಣೆ ಹೋಗುವ " 
ರಸ್ತೆ ಅಭಿವೃದ್ಧಿ. - RE ; &llt 
31 ಮದ್ದೂರು, ಠಾಲ್ಲೂಳು ಕೊಪ್ಪ ಹೋಬಳಿ ಚಿಕ್ಕೇನಹಳ್ಳಿ 1,99,491 ಕಾರ್ಯನಿರ್ವಾಹಕ 
ಗ್ರಾಮದ ರಸ್ತೆಯಿಂದ ' ಪಿ.ರಾಮಯ್ಯ ಯೋೊಸಹಳ್ಳಿ ಅಭಿಯಂತರರು, 
ಕಾನಿಶೋಟದ ಕಡೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಪಂಚಾಯತ್‌ ರಾಜ್‌ 
ಕಾಮಗಾರಿ. ; ವಿಭಾಗ, ಮಂಡ್ಯ 
73 |ಮುದ್ಧೂರು ತಾಲ್ಲೂಕಾ ''ಕೊಪ್ಪೆ'''ಹೋಬಳಿ| 1,89,892 
ನಂಬಿನಾಯಕನಹಳ್ಳಿ ಗ್ರಾಮದ ವಿದ್ಯಾರಣ್ಯ ಪ್ರೌಢಾಲೆ 
ಕಾಂಪೌಂಡ್‌ ಪಕ್ಕದಿಂದ ನರಸೇಗೌಡರ 
ಚಿಕ್ಕತಿಮ್ಮೇಣೌಡರ ಘತೋಟಿದ ಗದ್ದೆಗೆ ಹೋಗುವ ರಸ್ತೆ 
ಅಭಿವೃದ್ಧಿ ್ನ ' 
37] ಮದ್ದೂರು ತಾಲ್ಲೂಕು ಕೊಪ್ಪೆ ಹೋಬಳಿ 7,95,985 
ಯಡವನಹಳ್ಳಿ ಗ್ರಾಮದ, ಚೌಡಕಟ್ಟು ಮನೆಯಿಂದ 
|__| ದೇವರಾಜು ರವರ `ಮನೆವರೆಗೆ ರಸ್ತೆ ಅಭಿವೃದ್ಧಿ 


ಮದ್ದೂರು ತಾಲ್ಲೂಕು ಕೊಪ್ಪ ಹೋಬಳಿ: ಅವ್ವೇರಹಳ್ಳಿ 4,74,385 


ಗ್ರಾಮದ ಪಿಕಪ್‌ಗೆ ಹೋಗುವ ರಸ್ತೆ ಅಭಿವೃದ್ಧಿ 
ಕಾಮಗಾರಿ. . 
| 7 ಮಡ್ಗಾಕ ಇಮಾ ಸಾಪ್ಣ ಹೋರ್‌ ಪಾ 
' ಗ್ರಾಮದ ಈರಣ್ಣನ ದೇವಸ್ಥಾನ ದಿಂದ 
§ ಉಪ್ಪರಕೊಪ್ಪಲಿಗೆ ಹೋಗುವ: ರಸ್ತೆ ಅಭಿವೃದ್ಧಿ 
ಕಂಮಗಾರಿ. 
f 8 | ಮದ್ದೂರು ತಾಲ್ಲೂಕು ಕೊಪ್ಪ: ಹೋಬಳಿ `'ಮಾರಂಣೆರೆ 4,89,288 
ಗ್ರಾಮದ ಪಿಕಪ್‌ಗೆ ಹೋಗುವ ರಸ್ತೆ ಅಭಿವೃದ್ಧಿ 
* ಕಾಮಗಾರಿ. ] 
9 | ಮದ್ದೂರು ತಾಲ್ಲೂಕು ಕೊಪ್ಪ ಹೋಬಳಿ ಕೊಪ್ಪ” 3,98,199 
K [ನ ರಸ್ತೆಯಿಂದ ಅವ್ವೇರಹಳ್ಳಿ ಗ್ರಾಮದ 
ಎ.ಎಂ.ಜಗದೀಶ್‌ 'ಗದ್ಧೆವರೆಗೆ ರಸ್ತೆ ಅಭಿವೃದ್ಧಿ 
ಕಾಮಗಾರಿ. 
10 | ಮದ್ದೂರು ತಾಲ್ಲೂಕು ಕೊಪ್ಪ ಹೋಬಳೆ 4,82,492 


ಉಪ್ಪರಕೊಪ್ಪಲು ಕಡೆಯಿಂದ ಕೊಪ್ಪ-ಬೆಕ್ಕಳಲೆ ರಸ್ತೆ 
| ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿ. | 
11 |:ಮದ್ದ್ಧೂರು ತಾಲ್ಲೂಕು ಕೊಪ್ಪ `ಹೋಬಳ್‌`ಫೊಪ್ಪ] 35515 
ಹಳೇಹಳ್ಳಿ ಮುಖ್ಯರಸ್ತೆಯಿಂದ ಹಳೇಹಳ್ಳಿ ಗ್ರಾಮದ 
ಬಾಳನಕಟ್ಟಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ. 


ಒನ್ಬಾ 38,02,073 
———— 
4ನೇ ತ್ರೈಮಾಸಿಕ ಕಂತು 


] ಚಾಮುಂಡೇಶ್ವರಿ `ಶುಗಡ್ಸ್‌, `ಕ-ಎಂ.ದೊಡ್ಡಿ ಮದ್ಧೂರು 


ತಾಲ್ಲೂಕು. 

NEE ತಾಲ್ಲೂಕು ದೊೌಡ್ಗಂಕನಹಳ್ಳಿ ಶಂಷಾ ಸದ 3,99,070 
ರೆಸ್ತೆ ಅಭಿವೃದ್ಧ ಕಾಮಗಾರಿ. | 

2 | ಮದ್ದೂರು ಶಾಲ್ಲೂಕು ಕೆಳೆ. ಹಳ್ಳಿಯಿಂದ 4,99,823 
ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆ ಅಭಿವೃದ್ಧಿ 
ಕಾಮಗಾರಿ ‘ 

| 3']7ಮದ್ಧೂರು '`ಈಾಲ್ಲೂಕು ಶೀ ಪಟ್ಟಲಡೆಮ್ಮ 499,599 

ದೇವಸ್ಥಾನದಿಂದ ಕದಲೂರು ರಸ್ತೆ ಅಭಿವೃದ್ಧಿ 
ಕಾಮಗಾರಿ. 

4 ಮದ್ದೂರು ತಾಲ್ಲೂಕು ಆಅಲೂರಿನಿಂದ-ಆಲೂರುದೊಡ್ಡಿ 4,96,539 


ಮೂಲಕ ಆರ್‌. ಹೆಟ್‌. ರಸ್ತೆಗೆ ಸೇರುವ ರಸ್ತೆ 
ಅಭಿವೃದ್ಧಿ ಕಾಮಗಾರಿ. 


5 ನಾಡ್ಗಾರು ತಾಲ್ಲೂ ಹೆಬ್ಬೆರಳು-ಅಂಕನಾಥಪುರ 4,98,722 
ರಸ್ತೆ `ಅಭಿವ್ಯದ್ಧಿ ko ರಿ _ 
[5 ವಮದ್ಧಾಕಾಮ. ತಮ್ಮಾ ಹೆಚ್ಚಿರಳಾ-ದೊಡಾಳನಹಳ್ಳಿ 398,704 


ರಸ್ತೆ ಅಭಿವ ೈದ್ಧಿ ಕಾಮಗಾರಿ. 


717 ಮದ್ಧೂಕ ನ್ಲೂಕು ಪಣ್ಹಾರು ಕಕ ಮಾರಾನಡ್ಡಿ 33,3೫ 
k 
| ಬಯಲು ರಸ್ತೆ ಅಭಿವೃದ್ಧಿ. INE 


9 


8 1 ಮದ್ದೂರು ತಾಲ್ಲೂಕು ಹೊರವನಹಳ್ಳಿ-ಮದ್ಧೂರು ರಸ್ತೆ 


ಅಭಿವೃ ದ್ಮಿ ಕಾಮಗಾರಿ. 


4,99,793 1 


ಪಾಡ್ಸಾರು ತಾಲ್ಲೂಕು ಸಬ್ಬನಹಳ್ಳಿ- -ಮಾರಸಿಂಗನಹಳ್ಳಿ 
ರಸ್ತೆ ಅಭಿವೃದ್ಧಿ ಕಾಮಗಾರಿ. 


2,99,833 


ಮದೂರು ಭಾಮಾ ಮರಕಾಡದೊಡ್ಡಿ ನಾವಾ! 
ರಸ್ತೆ ಅಭಿವೃದ್ಧಿ. 


3,99,877 


ಹಾಡನಹಳ್ಳಿ೦ಹತಗರ 
ರಸ್ತೆ ಅಭಿವೃದ್ಧಿ 


ಮದ್ಯೂರು ತಾಲ್ಲೂಕು 
ರಸ್ತೆಯಿಂದ ಅವಸರದಹಳ್ಳಿ 
ಕಾಮಗಾರಿ. 


4,98,558 


n 2 


ಮದ್ಧೂರು ತಾಲ್ಲೂಕು ಟಿ.ಬಿ.ಹಳ್ಳಿ- ಹೊನ್ಮಾಯ್ಕನಹಳ್ಳಿ | ' 


ರಸ್ತೆ ಯಿಂದ ಗದ್ದೆ: ಬಯಲು ರಸ್ತೆ ಆಭಿವೃದ್ಧಿ 


3,99,321 


13 [ee ಧಾಲ್ಗೂಹಾ ಎಂ.ಎನ್‌.ರಸ್ತೆ 


ದೇಶಹಳ್ಳಿ | 
ರಸೆ:ಯಿಂದ 'ಪೌಢಶಾಲೆ ಪಕ್ಕದಿಂದ ಗದ್ದೆಬಯಲು ರಸ 
ಅಭಿವೃದ್ಧಿ ಕಾಮಗಾರಿ. 


4,99,813 


ಮದ್ದೂರು ತಾ. 'ಬೆಸಗರಹಳ್ಳಿ- ಮಂಡ್ಯ ರಸ್ತೆಯಿಂದ | 


ಕೆರೆಮೇಗಳದೊಡ್ಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿ I 


4,99,718 


4 ಕಸ್ತಮೂಂದ 
ರಸ್ತೆಗೆ ಸೇರುವ 


ಮದ್ದೂರು ತಾಲ್ಲೂಕು ' 
ಮಲ್ಲ ನಕುಪೈ' “ಮಲ್ಲ ನಾಯಕನಹಳ್ಳಿ 
ರಸ್ತೆ ಅಭಿವೃದ್ಧಿ ಕಾಮಗಾರಿ. 


3,99,660. 


'ಮದ್ದ್ಧೂರು ತಾಲ್ಲೂಕು - ಸಾಡೊಳಲು-ಕನ್ನಲಿ ರಸ್ತೆ 
ಪುಟ್ಟಿ ಮ್ಮನ ಜಮೀನಿನಿಂದ ಕಾಂತರಾಜು ಜಮೀನಿಗೆ 
ಸೇರುವ ಗದ್ದೆ .ಬಯಲು ರಸ್ತೆ ಅಭಿವೃದ್ಧಿ ಕಾಮಗಾರಿ. 


395,239 


ಮದ್ದೂರು ತಾಲ್ಲೂಕು ವ್ಯಾಡಕಹಳ್ಳಿ-1 
ಮಾದನಾಯಕನಹಳ್ಳಿ ರಸ್ತೆಯಿಂದ  ಚೆಂದಳ್ಳಿದೊಡ್ಡಿ 
ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ. 


$3,385: 


7 ಘಾಡವವಾರ ಸಸಾನೆ, ಪಾಂಡವಮರ 


ವ ವ 


| 


FF [eooಗಪಟ್ಯಣ 


ತಾ., ದೊಡ್ಡಪಾಳ್ಯ ಗ್ರಾಮದ 
'ಮುಖಾಂತರೆ "ಜಮೀನಿಗೆ ಹೋಗುವೆ py ಅಭಿವೃದ್ಧಿ 
ಕಾಮಗಾರಿ 


2,91,269 


Me 


ಎನ್‌ಎಸ್‌ಎಲ್‌ ಶುಗರ್ಸ್‌, ಕೊಪ್ಪ 


ಕೊಪ್ಪಲು ಗ್ರಾಮದ ಅಂದಾನಿ ಗೌಡರ 
ಗದ್ದೆಯಿಂದ ಹೊಸ ಕೊಪ್ಪ; ಲು ರಸ್ತೆವರೆಗೆ ರಸ್ತೆ 
ಅಭಿವ್ಯ ದಿ ಕಾಮಗಾರಿ 7] 


2,99,078 


ll 


1 
| | ಣ್ಯ 


7,7800 


[Es 


( 5010-20ನೇ ಸಾಲಿಗೆ ಒಟ್ಟು ಬಿಡುಗಡೆ 


187,12,310 


i 


| 
ಟಯುಕ್ತೆರು. ಕಬ್ಬು ೯ ಅಂವೃದ್ಧಿ. ಹಾಗೂ | 
ಸಕ್ಕರೆ ನಿರ್ದೇಶಕರು. p | 


